ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1856(2128) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಹೆಚ್‌.ಎಂ. ರಮೇಶಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ : 6ನೇ ವೇತನ ಆಯೋಗದ 2ನೇ ಸಂಪುಟದ ಅಧ್ಯಯನ ಕುರಿತು 
(ಅ) 6ನೇ ವೇತನ ಆಯೋಗದ 2ನೇ ಸಂಪುಟವನ್ನು ಅಧ್ಯಯನ ಮಾಡಲು ರಚಿಸಿರುವ 
ಸಮಿತಿಯ ಅವಧಿ ಮುಕ್ತಾಯವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಯಾವಾಗ ಮುಕ್ತಾಯವಾಗಿದೆ; (ಸಮಿತಿಯಲ್ಲಿದ್ದ ಸದಸ್ಯರ ವಿವರ ನೀಡುವುದು) 


(ಆ) ಸಮಿತಿಯು ತನ್ನ ಅವಧಿಯಲ್ಲಿ ಎಷ್ಟು ಸಭೆಗಳನ್ನು ಯಾವ ಯಾವ ದಿನಾಂಕಗಳಂದು 
ನಡೆಸಿದೆ; (ವಿವರ ನೀಡುವುದು) 


(ಇ) ಸಮಿತಿಯ ಅವಧಿಯು ಮುಕ್ತಾಯವಾಗಿದ್ದು ಯಾವ ಕಾಲಮಿತಿಯೊಳಗೆ ತನ್ನ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು; 


(ಈ) 2ನೇ ಸಂಪುಟದಲ್ಲಿನ ಶಿಫಾರಸ್ಸುಗಳಲ್ಲಿ ಈಗಾಗಲೇ ಎಷ್ಟು ಇಲಾಖೆಗಳಿಗೆ 
ಸಂಬಂಧಿಸಿದಂತೆ ಆದೇಶ ಹೊರಡಿಸಲಾಗಿದೆ; ಯಾವ ಇಲಾಖೆಗಳ ವಿಷಯವ ಬಾಕಿ ಇದೆ, 
ಬಾಕಿ ಇದ್ದಲ್ಲಿ ಯಾವ ಹಂತದಲ್ಲಿದೆ; ಕಾರಣಗಳೇನು ; (ಇಲಾಖಾವಾರು ವಿವರ ನೀಡುವುದು) 


(ಉ) 2ನೇ ಸಂಪುಟವನ್ನು ಅನುಷ್ಠಾನ ಸಂಬಂಧ, ಸರ್ಕಾರದ ನಿಲುವೇನು? 


